KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೭, ೨೦೧೦ (ಆಶ್ಚಯುಜ ೧೫ ಶಕ ವರ್ಷ ೧೯೩೨) | ಸಂಚಿಕೆ ೪೦ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 





ಹೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಮಹಾ ನಿರ್ದೇಶಕರು ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು, ಬೆಂಗಳೂರು 
ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯು ರಾಜ್ಯದ ಜಿಲ್ಲೆ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಸಾರ್ವಜನಿಕ ಸಕ್ಷಮ ಮತ್ತು 
ತಾಲ್ಲೂಕು ಮಟ್ಟದಲ್ಲಿ ಸಾರ್ವಜನಿಕ ಸಕ್ಷಮ ಹಾಗೂ ಅಫೀಲು ಪ್ರಾಧಿಕಾರಿಗಳನ್ನು ನೇಮಿಸಿ ದಿನಾ೦ಕ:23-10-2003 ಮತ್ತು 31-11-2005 ರಂದು 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಮಾಡಲಾಗಿದೆ. ತದನಂತರ ಪ್ರಾರಂಭಗೊಂಡಿರುವ ಅಗ್ನಿಶಾಮಕ ಠಾಣೆಗಳಲ್ಲಿನ ಅಧಿಕಾರಿಗಳಿಗೆ ಸಾರ್ವಜನಿಕ ವಿವರ 
ಈ ಕೆಳಕಂಡಂತಿದೆ. ಇದನ್ನು ಸಂಬಂಧಪಟ್ಟ ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟದ ಸಾರ್ವಜನಿಕರು ಉಪಯೋಗವನ್ನು ಪಡೆಯಬಹುದಾಗಿದೆ. 


ಬೆಂಗಳೂರು ಪೂರ್ವ ವಲಯ, ಸಂಖ್ಯೆ:ಎಎಓ (5)2010-2011 ದಿನಾಂಕ:04-09-2010 




















ಕ್ರಮ ಸಾರ್ವಜನಿಕ ಪ್ರಾಧಿಕಾರ ಶಾಖೆ ಅಥವಾ ಕಛೇರಿ ಸಕ್ಷಮ ಪ್ರಾದಿಕಾರ ಅಫೀಲು ಪ್ರಾಧಿಕಾರ 
ಸಂಖ್ಯೆ 
| ಅಗ್ನಿಶಾಮಕ ಠಾಣಾಧಿಕಾರಿ ಹೊಸಕೋಟೆ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಪೂರ್ವ ನಿರೀಕ್ಷಕರು 
2 ಅಗ್ನಿಶಾಮಕ ಠಾಣಾಧಿಕಾರಿ ಮುಳಬಾಗಿಲು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಕೋಲಾರ ನಿರೀಕ್ಷಕರು 
ಬೆಂಗಳೂರು ದಕ್ಷಿಣ ವಲಯ 
3 ಅಗ್ನಿಶಾಮಕ ಠಾಣಾಧಿಕಾರಿ ಮಾಗಡಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ನಿರೀಕ್ಷಕರು 
4 ಜಿಲ್ಲಾ ಅಗ್ನಿಶಾಮಕ ಎಲೆಕ್ಟಾನಿಕ್‌ ಸಿಟಿ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ ಪೊಲೀಸ್‌ ಮಹಾ 
ಠಾಣಾಧಿಕಾರಿ ಠಾಣೆ ಅಧಿಕಾರಿ ನಿರ್ದೇಶಕರು ಮತ್ತು 
ಮಹಾ ನಿರ್ದೇಶಕರು 





ಬೆಂಗಳೂರು ಪಶ್ಚಿಮ ವಲಯ 


























5 ಅಗ್ನಿಶಾಮಕ ಠಾಣಾಧಿಕಾರಿ ನೆಲಮಂಗಲ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಪೀಣ್ಯ ನಿರೀಕ್ಷಕರು 

6 ಅಗ್ನಿಶಾಮಕ ಠಾಣಾಧಿಕಾರಿ ಮಧುಗಿರಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ನಿರೀಕ್ಷಕರು 





(೪೨೩೩) 

































































೪೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ ಭಾಗ-೩ 
ಕ್ರಮ ಸಾರ್ವಜನಿಕ ಪ್ರಾಧಿಕಾರ ಶಾಖೆ ಅಥವಾ ಕಛೇರಿ ಸಕ್ಷಮ ಪ್ರಾದಿಕಾರ ಅಫೀಲು ಪ್ರಾಧಿಕಾರ 
ಸಂಖ್ಯೆ 

7 ಅಗ್ನಿಶಾಮಕ ಠಾಣಾಧಿಕಾರಿ ತುರುವೆಕೆರೆ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ನಿರೀಕ್ಷಕರು 
8 ಅಗ್ನಿಶಾಮಕ ಠಾಣಾಧಿಕಾರಿ ಚಿಕ್ಕನಾಯಕನಹಳ್ಳಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಠಾಣೆ ನಿರೀಕ್ಷಕರು 
0 
ಬೆಂಗಳೂರು ಉತ್ತರ ವಲಯ 
9 ಅಗ್ನಿಶಾಮಕ ಠಾಣಾಧಿಕಾರಿ ದೊಡ್ಡಬಳ್ಳಾಪುರ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಠಾಣೆ ದಕ್ಷಿಣ ನಿರೀಕಕರು 
ಉ ಉ 
10 ಅಗ್ನಿಶಾಮಕ ಠಾಣಾಧಿಕಾರಿ ಗೌರಿಬಿದನೂರು ಅಗ್ನಿಶಾಮಕ ಠಾಣೆ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಆರಕ್ಷಕ ಉಪ ಮಹಾ 
ನಿರೀಕ್ಷಕರು 
ಮಂಗಳೂರು ವಲಯ 
1] ಅಗ್ನಿಶಾಮಕ ಠಾಣಾಧಿಕಾರಿ ಸುಳ್ಯ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಪಾಂಡೇಶ್ರರ ನಿರೀಕಕರು 
ಸ pV 
12 ಅಗ್ನಿಶಾಮಕ ಠಾಣಾಧಿಕಾರಿ ಮಲ್ಪೆ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ನಿರೀಕ್ಷಕರು 
13 ಅಗ್ನಿಶಾಮಕ ಠಾಣಾಧಿಕಾರಿ ಗೋಣಿಕೊಪ್ಪ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬನಶಂಕರಿ ನಿರೀಕ್ಷಕರು 
ಮೈಸೂರು ವಲಯ 
14 ಅಗ್ನಿಶಾಮಕ ಠಾಣಾಧಿಕಾರಿ ಟಿ.ನರಸೀಪುರ ಅಗ್ನಿಶಾಮಕ ಠಾಣೆ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬನ್ನಿಮಂಟಪ ನಿರೀಕ್ಷಕರು 
15 ಅಗ್ನಿಶಾಮಕ ಠಾಣಾಧಿಕಾರಿ ಪಿರಿಯಾಪಟ್ಟಣ ಅಗ್ನಿಶಾಮಕ ಠಾಣೆ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬನ್ನಿಮಂಟಪ ನಿರೀಕ್ಷಕರು 
16 ಅಗ್ನಿಶಾಮಕ ಠಾಣಾಧಿಕಾರಿ ಕೆ.ಆರ್‌.ನಗರ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬನ್ನಿಮಂಟಪ ನಿರೀಕ್ಷಕರು 
17 ಅಗ್ನಿಶಾಮಕ ಠಾಣಾಧಿಕಾರಿ ನಾಗಮಂಗಲ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಮಂಡ್ಯ ನಿರೀಕ್ಷಕರು 
18 ಅಗ್ನಿಶಾಮಕ ಠಾಣಾಧಿಕಾರಿ ಕೆ.ಆರ್‌.ಪೇಟೆ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಮಂಡ್ಯ ನಿರೀಕ್ಷಕರು 
19 ಅಗ್ನಿಶಾಮಕ ಠಾಣಾಧಿಕಾರಿ ಪಾಂಡವಪುರ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಮಂಡ್ಯ ನಿರೀಕ್ಷಕರು 
20 ಅಗ್ನಿಶಾಮಕ ಠಾಣಾಧಿಕಾರಿ ಬೇಲೂರು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹಾಸನ ನಿರೀಕ್ಷಕರು 
21 ಅಗ್ನಿಶಾಮಕ ಠಾಣಾಧಿಕಾರಿ ಹನೂರು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಚಾಮರಾಜನಗರ ನಿರೀಕ್ಷಕರು 
ಹುಬಳ್ಲಿ ವಲಯ 
ಬಳ 
22 ಅಗ್ನಿಶಾಮಕ ಠಾಣಾಧಿಕಾರಿ ಹುಬ್ಬಳ್ಳಿ ನಗರ ಅಗ್ನಿಶಾಮಕ ಠಾಣೆ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹುಬ್ಬಳ್ಳಿ ನಿರೀಕ್ಷಕರು 
ಬಳ ಯ 
23 ಅಗ್ನಿಶಾಮಕ ಠಾಣಾಧಿಕಾರಿ ಕಲಘಟಗಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹುಬ್ಬಳ್ಳಿ ನಿರೀಕ್ಷಕರು 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ ೪೨೩೫ 
ಕ್ರಮ ಸಾರ್ವಜನಿಕ ಪ್ರಾಧಿಕಾರ ಶಾಖೆ ಅಥವಾ ಕಛೇರಿ ಸಕ್ಷಮ ಪ್ರಾದಿಕಾರ ಅಫೀಲು ಪ್ರಾಧಿಕಾರ 
ಸಂಖ್ಯೆ 

24 ಅಗ್ನಿಶಾಮಕ ಠಾಣಾಧಿಕಾರಿ ಅಣ್ಣಿಗೇರಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹುಬ್ಬಳ್ಳಿ ನಿರೀಕ್ಷಕರು 
ಬಳ ಯೃ 
25 ಅಗ್ನಿಶಾಮಕ ಠಾಣಾಧಿಕಾರಿ ರಾಮದುರ್ಗ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬೆಳಗಾವಿ ನಿರೀಕ್ಷಕರು 
26 ಅಗ್ನಿಶಾಮಕ ಠಾಣಾಧಿಕಾರಿ ಲಕ್ಷ್ಮೇಶ್ವರ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಗದಗ ನಿರೀಕ್ಷಕರು 
27 ಅಗ್ನಿಶಾಮಕ ಠಾಣಾಧಿಕಾರಿ ಇಲ್‌ಕಲ್‌ ಹುನಗುಂದ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಠಾಣೆ ಬಾಗಲಕೋಟೆ ನಿರೀಕ್ಷಕರು 
28 ಅಗ್ನಿಶಾಮಕ ಠಾಣಾಧಿಕಾರಿ ಮುಧೋಳ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬಾಗಲಕೋಟೆ ನಿರೀಕ್ಷಕರು 
29 ಅಗ್ನಿಶಾಮಕ ಠಾಣಾಧಿಕಾರಿ ಬೀಳಗಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬಾಗಲಕೋಟೆ ನಿರೀಕ್ಷಕರು 
ಬಳ್ಳಾರಿ ವಲಯ 
30 ಅಗ್ನಿಶಾಮಕ ಠಾಣಾಧಿಕಾರಿ ಕುರುಗೋಡು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬಳ್ಳಾರಿ ನಿರೀಕಕರು 
೪ pe 
31 ಅಗ್ನಿಶಾಮಕ ಠಾಣಾಧಿಕಾರಿ ಕೊಟ್ಟೂರು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬಳ್ಳಾರಿ ನಿರೀಕ್ಷಕರು 
೪ pV 
32 ಅಗ್ನಿಶಾಮಕ ಠಾಣಾಧಿಕಾರಿ ಕುಷ್ಟಗಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಕೊಪ್ಪಳ ನಿರೀಕ್ಷಕರು 
33 ಅಗ್ನಿಶಾಮಕ ಠಾಣಾಧಿಕಾರಿ ಕಾರಟಗಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಕೊಪ್ಪಳ ನಿರೀಕ್ಷಕರು 
34 ಅಗ್ನಿಶಾಮಕ ಠಾಣಾಧಿಕಾರಿ ದೇವದುರ್ಗ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ರಾಯಚೂರು ನಿರೀಕ್ಷಕರು 
ಗುಲ್ಬರ್ಗಾ ವಲಯ 
35 ಅಗ್ನಿಶಾಮಕ ಠಾಣಾಧಿಕಾರಿ ಅಫ್ಜಲ್‌ಪುರ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಗುಲರ್ಗಾ ನಿರೀಕಕರು 
ಬ pe 
36 ಅಗ್ನಿಶಾಮಕ ಠಾಣಾಧಿಕಾರಿ ಚಿತ್ತಾಪುರ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಗುಲರ್ಗಾ ನಿರೀಕಕರು 
ಬ pV 
37 ಅಗ್ನಿಶಾಮಕ ಠಾಣಾಧಿಕಾರಿ ಬಸವಕಲ್ಯಾಣ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬೀದರ್‌ ನಿರೀಕ್ಷಕರು 
38 ಅಗ್ನಿಶಾಮಕ ಠಾಣಾಧಿಕಾರಿ ಔರಾದ್‌ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬೀದರ್‌ ನಿರೀಕ್ಷಕರು 
39 ಅಗ್ನಿಶಾಮಕ ಠಾಣಾಧಿಕಾರಿ ಮುದ್ದೇಬಿಹಾಳ ಅಗ್ನಿಶಾಮಕ ಠಾಣೆ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಬಿಜಾಪೂರ ನಿರೀಕ್ಷಕರು 
40 ಅಗ್ನಿಶಾಮಕ ಠಾಣಾಧಿಕಾರಿ ಶಹಾಪೂರ್‌ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಯಾದಗಿರಿ ನಿರೀಕ್ಷಕರು 
41 ಅಗ್ನಿಶಾಮಕ ಠಾಣಾಧಿಕಾರಿ ಸುರಪುರಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಯಾದಗಿರಿ ನಿರೀಕ್ಷಕರು 


























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ 


ಭಾಗ-೩ 






























































ಸಾರ್ವಜನಿಕ ಪ್ರಾಧಿಕಾರ ಶಾಖೆ ಅಥವಾ ಕಛೇರಿ ಅಫೀಲು ಪ್ರಾಧಿಕಾರ 
ಶಿವಮೊಗ್ಗ ವಲಯ 

42 ಅಗ್ನಿಶಾಮಕ ಠಾಣಾಧಿಕಾರಿ ಶಿಕಾರಿಪುರ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 

ಶಿವಮೊಗ್ಗ ನಿರೀಕಕರು 
(ಸ ಯೃ 

43 ಅಗ್ನಿಶಾಮಕ ಠಾಣಾಧಿಕಾರಿ ಕುಮಟಾ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಕಾರವಾರ ನಿರೀಕ್ಷಕರು 

44 ಅಗ್ನಿಶಾಮಕ ಠಾಣಾಧಿಕಾರಿ ಮೂಡಿಗೆರೆ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಧಿಕಾರಿಚಿಕ್ಕಮಗಳೂರು ನಿರೀಕ್ಷಕರು 

45 ಅಗ್ನಿಶಾಮಕ ಠಾಣಾಧಿಕಾರಿ ಶೃಂಗೇರಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಚಿಕ್ಕಮಗಳೂರು ನಿರೀಕ್ಷಕರು 

ದಾವಣಗೆರೆ ವಲಯ 

46 ಅಗ್ನಿಶಾಮಕ ಠಾಣಾಧಿಕಾರಿ ಚನ್ನಗಿರಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ದಾವಣಗೆರೆ ನಿರೀಕ್ಷಕರು 

47 ಅಗ್ನಿಶಾಮಕ ಠಾಣಾಧಿಕಾರಿ ಜಗಳೂರು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ದಾವಣಗೆರೆ ನಿರೀಕ್ಷಕರು 

48 ಅಗ್ನಿಶಾಮಕ ಠಾಣಾಧಿಕಾರಿ ಹೊಳಲ್ಕೆರೆ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಚಿತ್ರದುರ್ಗ ನಿರೀಕ್ಷಕರು 

49 ಅಗ್ನಿಶಾಮಕ ಠಾಣಾಧಿಕಾರಿ ಮೊಳಕಾಲ್ಮೂರು ಅಗ್ನಿಶಾಮಕ ಠಾಣೆ | ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಚಿತ್ರದುರ್ಗ ನಿರೀಕ್ಷಕರು 

50 ಅಗ್ನಿಶಾಮಕ ಠಾಣಾಧಿಕಾರಿ ಹಿರೇಕೆರೂರು ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹಾವೇರಿ ನಿರೀಕ್ಷಕರು 

51 ಅಗ್ನಿಶಾಮಕ ಠಾಣಾಧಿಕಾರಿ ಶಿಗ್ಗಾಂವ್‌ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹಾವೇರಿ ನಿರೀಕ್ಷಕರು 

52 ಅಗ್ನಿಶಾಮಕ ಠಾಣಾಧಿಕಾರಿ ಬ್ಯಾಡಗಿ ಅಗ್ನಿಶಾಮಕ ಠಾಣೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆರಕ್ಷಕ ಉಪ ಮಹಾ 
ಹಾವೇರಿ ನಿರೀಕ್ಷಕರು 

ಪೊಲೀಸ್‌ ಮಹಾ ನಿರ್ದೇಶಕರು, 
ಪಿ.ಆರ್‌.1343 ಹಾಗೂ ಮಹಾ ನಿರ್ದೇಶಕರು, 


ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-2, ಬೆಂದೂರ್‌ವೆಲ್‌ ವೃತ್ತ, ಕಂಕನಾಡಿ, 
ಮಂಗಳೂರು-2 ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲೂ ಹಿಎೀಎಸ್‌ಆರ್‌-13/2010ಎಫ್‌, ದಿನಾಂಕ:24ನೇ ಸೆಪ್ಟೆಂಬರ್‌, 2010 


ಅರ್ಜಿದಾರರು: 
1 ಶ್ರೀಮತಿ ವನಜಾ ಶೆಟ್ಟಿ 
ಗಂಡ ದಿವಂಗತ ರಾಮಶೆಟ್ಟಿ, ಪ್ರಾಯ 80 ವರ್ಷ. 
2) ಶ್ರೀಮತಿ ಆಶಾಶೆಟ್ಟಿ, ಗಂಡ ದಿವಂಗತ ಸತ್ಕರಾಜಶೆಟ್ಟಿ, ಪ್ರಾಯ 31 
ವರ್ಷ. 
3) ಶರತ್‌ರಾಜ್‌ಶೆಟ್ಟಿ, ತಂದೆ: ದಿವಂಗತ ಸತ್ಯರಾಜ್‌ಶೆಟ್ಟಿ, ಪ್ರಾಯ 1 
ವರ್ಷ. 
4) ಶಮಿತ, ತಂದೆ ದಿವಂಗತ ಸತ್ಕರಾಜ್‌ಶೆಟ್ಟ, ಪ್ರಾಯ 8 ವರ್ಷ. 
ಕಟ್ಟಂಗಿರಿ ಮನೆ, ಬೋಳಾ ಅಂಚೆ ಹಾಗೂ ಗ್ರಾಮ, ಕಾರ್ಕಳ ತಾಲ್ಲೂಕು. 


ಪ್ರತಿವಾದಿಗಳು 
1 ಎಸಾಕ್‌ ಫರ್ನಾಂಡಿಸ್‌ ತಂದೆ ಸಲ್ಪದೊರೆ ಫರ್ನಾಂಡಿಸ್‌, ಪ್ರಾಯ 
56 ವರ್ಷ. 
ಪಡುಂವೆಲ್‌ ಮನೆ. ಬೋಳ ಅಂಚೆ ಮತ್ತು ಗ್ರಾಮ, ಕಾರ್ಕಳ ತಾಲ್ಲೂಕು. 
2) ಶಾಖಾ ಅಧಿಕಾರಿ ದಿ ಇಂಡಿಯಾ ಅಶ್ಯೂರೆನ್ಸ್‌ ಕಂಪನಿ ಲಿ, 2ನೇ 
ಮಹಡಿ ಶ್ರೀ ಸಾಯಿ ಕಟ್ಟಡ, ಮುಖ್ಯ ಅಂಚೆ ಕಛೇರಿಯ ಎದುರುಗಡೆ, 


ಉಡುಪಿ. 











ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ ೪೨೩೭ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ವನಜಾ ಶೆಟ್ಟಿ ಇವರು ತಮ್ಮ ಮಗನಾದ ಶ್ರೀ ಸತ್ಯರಾಜ್‌ಶೆಟ್ಟಿ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು. 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ:16.06.2010 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ರೈಮ್‌ ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.1425 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ದಕ್ಷಿಣಕನ್ನಡ ಉಪವಿಭಾಗ-2, ಮಂಗಳೂರು. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE-CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on certain commodities-reg. 

Ref: Application Dated:18.05.2010 of Sri T. Gopi, Managing Director, Woodtech Consultants Private Limited, # 610, 18" 
Main, 25" Cross, Rajarajeshwarinagar, Bangalore-560098. 

In the application cited above, Sri T. Gopi, Managing Director, Woodtech Consultants Private Limited, #610, 18" Main, 
25" Cross, Rajarajeshwarinagar, Bangalore-560 098, has sought clarification regarding the rate of tax applicable on certain 
commodities. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. lt is examined and found that the clarification requested by the petitioner is 
within the scope of the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

CLARIFICATION NO.CLR.CR.54/10-11, DATED:3"” SEPTEMBER, 2010 


It is hereby clarified that the rates of tax applicable on the following goods are as indicated under: 








Sl. Goods Rate of tax/ Section 

No. 

1. Sliding panel saw (under CET main | 12.5% from 01.04.2005 to 04.08.2005 under Section 4(1) (b) of the KVAT 
heading 8465) Act, 2003 and 4% as per notification No.FD 316 CSL 2005(5), 


Dated:05.08.2005 from 05.08.2005 to 31.03.2010 and 5% from 01.04.2010. 





2. Multi drillboring machine (under CET | 12.5% from 01.04.2005 to 04.08.2005 under Section 4(1)(b) of the KVAT 
main heading 8465) Act, 2003 and 4% as per notification No.FD 316 CSL 2005(5), 
Dated:05.08.2005 from 05.08.2005 to 31.03.2010 and 5% from 01.04.2010. 
3. Double surface planer (under CET main | 12.5% from 01.04.2005 to 04.08.2005 under Section 4(1)(b) of the KVAT 
heading 8465) Act, 2003 and 4% as per notification No.FD 316 CSL 2005(5), 
Dated:05.08.2005 from 05.08.2005 to 31.03.2010 and 5% from 01.04.2010. 








4. Straight line Rip Saw (under CET main | 12.5% from 01.04.2005 to 04.08.2005 under Section 4(1)(b) of the KVAT 
heading 8465) Act, 2003 and 4% as per notification No.FD 316 CSL 2005(5), 
Dated:05.08.2005 from 05.08.2005 to 31.03.2010 and 5% from 01.04.2010. 

















೪೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ ಭಾಗ-೩ 


Sl. Goods Rate of tax/ Section 


No. 





5. Tilting spindle shaper (under CET main | 12.5% from 01.04.2005 to 04.08.2005 under Section 4(1)(b) of the KVAT 
heading 8465) Act, 2003 and 4% as per notification No.FD 316 CSL 2005(5), 
Dated:05.08.2005 from 05.08.2005 to 31.03.2010 and 5% from 01.04.2010. 





6. High speed router (under CET main | 12.5% from 01.04.2005 to 04.08.2005 under Section 4(1)(b) of the KVAT 
heading 8465) Act, 2003 and 4% as per notification No.FD 316 CSL 2005(5), 
Dated:05.08.2005 from 05.08.2005 to 31.03.2010 and 5% from 01.04.2010. 





0 Band Resaw (under CET main heading | 12.5% from 01.04.2005 to 04.08.2005 under Section 4(1)(b) of the KVAT 
8465) Act, 2003 and 4% as per notification No.FD 316 CSL 2005(5), 
Dated:05.08.2005 from 05.08.2005 to 31.03.2010 and 5% from 01.04.2010. 





8. Dowel milling machine (under CET main | 12.5% from 01.04.2005 to 04.08.2005 under Section 4(1)(b) of the KVAT 

heading 8465) Act, 2003 and 4% as per notification No.FD 316 CSL 2005(5), 

Dated:05.08.2005 from 05.08.2005 to 31.03.2010 and 5% from 01.04.2010. 
PRADEEP SINGH KHAROLA 

















PR-1427 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE-CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on ‘naphthalene balls'-reg. 

Ref: Application Dated:18.02.2010 of Smt. Kasturi S. Rambhia, Proprietrix of Kasturi Traders, No.76, Old Tharagupet, 
Vagdevi Mansion, Bangalore-560 053. 

In the application cited above, Smt. Kasturi S. Rambhia, Proprietrix of Kasturi Traders, No.76, Old Tharagupet, Vagdevi 
Mansion, Bangalore-560 053, has sought clarification regarding the rate of tax applicable on ‘naphthalene balls’. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. It is examined and found that the clarification requested by the petitioner is 
within the scope of the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

CLARIFICATION NO.CLR.CR.228/2009-10, DATED:8™ SEPTEMBER, 2010 

It is clarified that ‘naphthalene balls’ are taxable at 12.5% upto 31.03.2010 and at 13.5% from 01.04.2010 under Section 

4(1)(b) of the Karnataka Value Added Tax Act, 2003. 
PRADEEP SINGH KHAROLA 
PR-1428 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE-CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on ‘instant coffee'-reg. 

Ref: Application Dated:15.07.2010 of Sri S.R. Janardhan, Partner, Essar Agencies, No.2/45, Cellar Floor, Dinnur Main 
Road, R.T. Nagar, Bangalore-560 032. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ ೪೨೩೯ 





In the application cited above, Sri 5.೧. Janardhan, Partner, Essar Agencies, No.2/45, Cellar Floor, Dinnur Main Road, 
R.T. Nagar, Bangalore-560 032, has sought clarification regarding the rate of tax applicable on ‘instant coffee’. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. It is examined and found that the clarification requested by the petitioner is 
within the scope of the aforesaid provision and it is necessay that the clarification be issued for the purpose of maintaining uniformity 
in the work of assessments and collection of revenue. 

3. Hence the following clarification is issued. 

CLARIFICATION NO.CLR.CR.100/2010-11, DATED:3™ SEPTEMBER, 2010 

It is clarified that instant 100% pure coffee powder sold under the brand name ‘'nescafe classic’ and instant coffee powder 
mixed with chicory powder sold under the brand name ‘nescafe sunrise’ are liable to tax at 5% from 01.04.2010 as per entry 9 in the 
Notification No.FD82 CSL 2010(11), Dated 31.03.2010. 

PRADEEP SINGH KHAROLA 
PR-1429 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
OFFICE OF THE COMMISSIONER OF COMMERCIAL TAXES, VTK, GANDHINAGAR, KALIDASA ROAD, BANGALORE 
No.CLR.CR.117/08-09, Bangalore, Dated:9" September, 2010 
PROCEEDINGS OF THE COMMISSIONER OF COMMERCIAL TAXES 

Present: Pradeep Singh Kharola, IAS, Commissioner of Commercial Taxes. 

1. Inthe matter of the application Dated:13.05.2010 of M/s Balaji Engineering Company, Bangalore. 

2. Inthe matter of clarification of rate of tax issued under Section 59(4) of the Karnataka Value Added Tax Act, 2003 in 
order No.CLR.CR.117/08-09, Dated:04.02.2010. 

Smt. Smita Agarwal, Proprietrix of Balaji Engineering Company, No.307, 3° Floor, ‘House of Lords’, St. Marks Road, 
Bangalore-560 001 (‘the applicant’ for short), had filed an application Dated:28.08.2008 seeking clarification on the rate of tax 
applicable under the Karnataka Value Added Tax Act, 2003 ('the Act’ for short) on the sale of transmission towers (electrical). In the 
said application the following submissions were also made. 

(a) Steel structurals (angles, joists, channels, tees, piling sections, rods, plates) are purchased and cut into sizes for 
transmission towers (electrical) which are manufactured by using other components like nuts, bolts and screws and 
by use of cutting machine, hole punching machine and drilling machine, and undergo galvanizing to protect from 
rusting. (A copy of the purchase order from SEALWEL Corporation Dated:11.06.2008 for supply of 33 KV station 
structures for establishing 2x5 MVA 33/11 KV substation at Nidagunda in Chincholi taluk of Gulbarga District was 
enclosed). 

(b) As per entry 96 of the Third Shcedule to the Act, transmission tower (electrical) is taxable at 4%. Nuts, bolts, screws 
and fasteners are industrial inputs as per Government Notification No.FD 197 CSL 2005 (6), Dated:30.04.2005. 
Since steel structurals which are declared goods taxable at 4% are used with notified goods which are also taxable at 
4%, the station structures so manufactured are also taxable at 4% under the Act. 

2. Since the details furnished in her application were not found sufficient to issue clarification on rate of tax, the applicant 
was requested to furnish the CET code of the products on which clarification was sought. In the letter Dated:24.10.2008, the 
applicant had furnished the CET code of the product as 7308.20.11. In a subsequent letter Dated:10.01.2009 the applicant has 
stated that station structures and transmission line towers are the same commodities except for height. However, as even the details 
furnished subsequently were not found sufficient to issue a clarification, this office informed the applicant accordingly by e-mail on 
19.02.2009. The applicant sought for an opportunity of being heard in the matter in her letter Dated:22.10.2009 and the same was 
provided. Sri. G. Revanna, Sales Tax Practitioner, authorised by the applicant was heard on 27.11.2009 and the written submissions 
made by him were taken on record. It was submitted by him that this office had already issued a clarification in No.CLR.CR.144/07- 
08 Dated:26.09.2008 that transmission towers (electrical) are taxable at 4% under entry 96 of the Third Schedule to the Act. It is 
further submitted that a letter be issued to the applicant on the basis of the clarification already issued on 26.09.2008. 


3. The submissions of the applicant were examined as follows: 


೪೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೭, ೨೦೧೦ ಭಾಗ-೩ 





(i) The applicant had in fact sought clarification of rate of tax applicable on station structures and not on transmission 
towers (electrical). It is true that entry 96 of the Third Schedule to the Act reads "Transmission towers (electrical) and wires, and 
conductors such as aluminum conductor steel re-inforced" as goods liable to tax at 4%. But the said entry does not describe station 
structures or substation structures and mounting structures being supplied by the applicant to SEALWEL Corporation against 
purchase order Dated:11.06.2008 which was enclosed to the application. As per the said purchase order the description of goods is 
as follows: 

(a) Galvanised steel structures 3T1-0.57MT 

(b) Station beams 3B1-0.23 MT 

(0) Mounting structures for equipments and cable mounting structures 

(ii) Though the above goods are to be supplied (after manufacture) as per the specification and approved drawing of 
KPTCL/ GESCOM, the said goods do not fall under the description contained in entry 96 of the Third Schedule to the Act. These 
individual goods do not constitute ‘transmission towers (electrical) by themselves as contended by the applicant. It was noted that in 
the case of V.V.S. Sugars Vs Government of A.P. & Others cited as 1999 (47) Kar.L.J.162 (SC) (FB), the Hon'ble Supreme Court of 
India has observed that a taxing statute must be interpreted as it reads, with no additions and no substractions, on the ground of 
legislative intendment or otherwise. 

In view of above position of law, it was clarified on 04.02.2010 that sale of 33 KV station structures is liable to tax at 12.5% 
under Section 4(1)(b) of the Karnataka Value Added Tax, Act 2003. 

4. Now, the applicant has filed an application Dated:13.05.2010 requesting for the review of the above clarification 
Dated:04.02.2010 and for issue of a fresh clarification to the effect that the complete set of goods supplied for establishing 33 KV 
sub-station structure are transmission towers (electrical) falling under entry 96 of the Third Schedule to the Act. The grounds urged 
in the said application are as follows:- 

(a) The clarification Dated:04.02.2010 is not a speaking order and hence calls for a review and issue of a fresh 
clarification. 

(b) The judgement of the Apex Court in the case of V V S Sugars reported as 1999 (47) Kar.L.J. 162 (SC)(FB) is not 
applicable in this case. 

(c) Sub-stations are established consisting of group of MS structures erected on cement. These structures are fitted with 
isolators, current transformers, voltage transformers, etc. These structures perform function of receiving electricity from power grids 
and transmit the same. These structures are different from poles/ towers erected all along the route over which power lines are 
drawn. 

(d) According to functional test, a transmission tower (electrical) would be a structure that performs the function of 
transmission of electricity or capable of transmission of electricity. The goods that have been supplied by the applicant are a 
complete set for establishing a 33 KV substation by GESCOM through SEALWEL Corporation. 

(6) M/s SEALWEL Corporation have issued a declaration Dated:19.02.2010 that the purchase order given by them to the 
applicant consists of substation structures made of galvanised ends, M S rails, transmission line, cable mounting structure made out 
of channels and angles including bolts and nuts as per approved drawing are transmission line towers. 

5. The above contentions are examined. It is found that the transaction between the applicant and Sealwel Corporation is 
a contract for supply of goods wherein certain parts of station structures as named in the purchase order are to be transferred. Such 
contract cannot be treated as a contract for sale of transmission towers (electrical) covered by entry 96 of the Third Schedule to the 
Act. It is Sealwel Corporation and not the applicant that is under contract with GESCOM to erect transmission towers and the 
applicant is only a supplier of goods to Sealwel Corporation. The judgement of the Apex Court in the case V V 5 Sugars that a 
taxing statute must be interpreted as it reads with no additions and no substractions is applicable in this case. This office cannot give 
any extended meaning to entry 96 of the Third Schedule to the KVAT Act, 2003. The applicant cannot request for a clarification 
against the provisions of the statute. It is noted that the various goods supplied by the applicant to Sealwell Corporation are all 
unscheduled goods liable to tax at 12.5% upto 31.03.2010 and at 13.5% from 01.04.2010 under Section 4(1)(b) of the Act. Hence, 
the application for issue of a fresh clarification is not warranted in the facts and circumstances of this case and hence rejected. 

PRADEEP SINGH KHAROLA 
PR-1430 Commissioner of Commercial Taxes, 


(Karnataka), Bangalore. 


